ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ : 799 


ಸದಸ್ಯರ ಹೆಸರು ಇ ಶ್ರೀ ಅಲ್ಲಂ ವೀರಭದ್ರಪ್ಪ 
ಉತ್ತರಿಸಬೇಕಾದ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
. ಉತ್ತರಿಸಬೇಕಾದ ದಿನಾಂಕ : 25-09-2020 

[ < 

5 ಪಕ್ಕಿ ಉತ್ತರ 

ಸಂ. 

ಅ) | ರಾಜ್ಯದಲ್ಲಿರುವ ಆರ್‌.ಟಿ.ಒ. ಕೇಂದ್ರಗಳ ಸಂಖ್ಯೆ ರಾಜ್ಯದಲ್ಲಿರುವ ಉಪ ಸಾರಿಗೆ ಆಯುಕ್ತರು ಮತ್ತು 
ಎಷ್ಟು ಮತ್ತು ಅವು ಯಾವುವು: (ವಿವರ | ಹಿರಿಯ ಪ್ರಾದೇಶಿಕ / ಪ್ರಾದೇಶಿಕ / ಸಹಾಯಕ ಪ್ರಾದೇಶಿಕ 
ನೀಡುವುದು) ಸಾರಿಗೆ ಕಛೇರಿಗಳ ಒಟ್ಟು ಸಂಖ್ಯೆ 82 ಇದ್ದು, ವಿವರ ಈ 

| ಕೆಳಕಂಡಂತ್ರಿರುತ್ತವೆ: 
1 ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ - 03 
2. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಟೀರಿ - 43 
3. ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ -!. 
36 (ತನಿಖಾ ಠಾಣೆಗಳನ್ನೊಳಗೊಂಡಂತೆ) 

ಆ) |ಕಳೆದ ಸಾಲಿನಲ್ಲಿ ಆರ್‌.ಟಿ.ಒ. ಕೇಂದ್ರಗಳಿಂದ 2019-20ನೇ ಸಾಲಿನಲ್ಲಿ ಆರ್‌.ಟಿ.ಓ. 
ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ | ಕೇಂದ್ರಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಸಂದಾಯವಾಗಿರುವ 
ಸಂದಾಯವಾಗಿರುವ ಮೊತ್ತವೆಷ್ಟು: (ಮಾಹಿತಿ | ಮೊತ್ತ ರೂ.6406.83 ಕೋಟಿಗಳು. 
ನೀಡುವುದು) - 

ಇ) ಕಳೆದ ಸಾಲಿನಲ್ಲಿ ನೋಂದಣಿಯಾಗಿರುವ 2019-20ನೇ ಸಾಲಿನಲ್ಲಿ ನೋಂದಣಿಯಾಗಿರುವ 


ವಿವಿಧ ಮಾದರಿಯ ವಾಹನಗಳ ಸಾಲಿನಲ್ಲಿ ವಿವಧ ಮಾದರಿಯ ನೋಂದಣಿಯಿಂದ 
ನೋಂದಣಿಯಿಂದ ಸರ್ಕಾರಕ್ಕೆ ಬಂದಿರುವ | ಸರ್ಕಾರದ ಬೊಕ್ಕಸಕ್ಕೆ ಸಂದಾಯವಾಗಿರುವ ಮೊತ್ತ 
ಆದಾಯವೆಷ್ಟು? ನೋಂದಣಿ ಶುಲ್ಕ ರೂ.189.14 ಕೋಟಿಗಳು ಮತ್ತು ತೆರಿಗೆ 


ರೂ.3715.06 ಕೋಟಿಗಳು. 


ಟಿಡಿ 79 ಟಿಡಿಕ್ಕೂ 2020 ಹ 
| 4 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ: ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


